ಕರ್ನಾಟಕ ವಿಧಾನ ಪರಿಷತ್ತು 


ಪ್ರಶ್ನೆ 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ 


2. ಸದಸ್ಯರ ಹೆಸರು 


ಸಂಖ್ಯೆ 


3. ಉತ್ತರಿಸಬೇಕಾದ ದಿನಾಂಕ 
4. ಉತ್ತರಿಸುವ ಸಚಿವರು 


1070 (1266) 

ಶ್ರೀ ರಘುನಾಥ್‌ ರಾವ್‌ ಮಲ್ಲಾಪೂರೆ (ವಿಧಾನ 
ಸಭೆಯಿಂದ ಚುನಾಯುತರಾದವರು) 
17-03-2020 

ಮಾನ್ಯ ನಗರಾಭವೃದ್ಧಿ ಸಜಿವರು 


ಪಳ್ನೆ 


ಉತ್ತರಗಳು 


ಜೀದರ್‌ '`'ನೆಗರದ್ದೊ 24/7 ಕುಡಿಯುವ 
ನೀರಿನ ಪೈಪ್‌ಲೈನ್‌ ಕಾಮಗಾರಿಯು 
ಪ್ರಗತಿಯಲ್ಲದೆಯೇ; ಹಾಗಿದ್ದಲ್ಲ ಯಾವ ಯಾವ 
ವಾರ್ಡ್‌ಗಳಲ್ಪ ಪೈಪ್‌ಲೈನ್‌/ನೀರಿನ ಕನೆಕ್ಷನ್‌ 
ಅಳವಡಿಸಲಾಗಿದೆ; (ವಾಡ್ಡ್‌ವಾರು ಸಂಪೂರ್ಣ 
ಮಾಹಿತಿ ನೀಡುವುದು) 


ಏಷಿಯೆನ್‌ ಅಭವೃದ್ಧಿ ಬ್ಯಾಂಕ್‌ ನೆರವಿನ ಉತ್ತರ 
ಕರ್ನಾಟಕ ನಗರ ವಲಯ ಬಂಡವಾಳ ಹೂಡಿಕಾ 
ಕಾರ್ಯಕ್ರಮದಡಿಯಲ್ಲಿ (ಎನ್‌ಕೆಯುಎಸ್‌ಐಪಿ) ಚೀದರ್‌ 
ನಗರದಲ್ಲ 24/7 ಕುಡಿಯುವ ನೀರಿನ ಪೈಪ್‌ ಲೈನ್‌ 
ಅಳವಡಿಸುವ ಪ್ರಥಮ ಹಂತದ ಕಾಮಗಾರಿ ಮುಗಿದಿರುತ್ತದೆ. 
ಈಗ ಗುತ್ತಿಗೆದಾರರಿಂದ ಕರಾರಿನ ಪ್ರಕಾರ ಕಾರ್ಯಾಚರಣೆ 
ಮತ್ತು ನಿರ್ವಹಣಿಯನ್ನು ಪ್ರಾಯೋಗಿಕವಾಗಿ 
ಪ್ರಾರಂಭಸಲಾಗಿದೆ. ಪೈಪ್‌ ಲೈನ್‌ ಅಳವಡಿಸಿರುವ ಬಗ್ಗೆ 


ಆ) 


ಠೇ ಕುಡಿಯುವ ನೀರಿನ ಯೋಜನೆಯಡಿಯಲ್ಲ 
ಅಳವಡಿಸಿರುವ ಪೈಪ್‌ಲ್ಕನ್‌ಗಳು ಹಾಳಾಗಿದ್ದು. 
ಸುಮಾರು ಮನೆಗಳಗೆ ನೀರು ಸರಬರಾಜು 
ಆಗದೆ ಇರುವುದು ನಿಜವೇ; ಹಾಗಿದ್ದಲ್ಲ. ಇದನ್ನು 
ದುರಸ್ಥಿ ಮಾಡದೇ ಇರುವುದರಿಂದ 
ಸಾರ್ವಜನಿಕರಿಗೆ ತೊಂದರೆಯಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲ 
ಕೂಡಲೇ ಯಾವ ಕ್ರಮ ಕೈಗೊಳ್ಳಲಾಗುವುದು; 
(ವಿವರ ನೀಡುವುದು) 


ವಾರ್ಡ್‌ವಾರು ವಿವರಗಳನ್ನು ಅನುಬಂಥ-1 ರಲ್ಲ ನೀಡಿದೆ. 
Pe 


ಪೈಪ್‌ ಲೈನ್‌ ಅಳವಡಿಸಿ ಕಾರ್ಯಚರಣಿಗೊಂಡ 
ನಂತರ 3 ನೇ ಗುತ್ತಿಗೆದಾರರು (ರಸ್ತೆ ನಿರ್ಮಾಣ, ಚರಂಡಿ 
ನಿರ್ಮಣ, ಕೇಬಲ್‌ ಅಳವಡಿಸುವವರು) ನೀರಿನ 
ಕೊಳವೆಗಳನ್ನು ಅಲ್ಲಲ್ಲಿ ಹಾಳುಮಾಡಿರುವುದು ಗಮನಕ್ಕೆ 
ಬಂದಿದೆ. 


ಠಃ ರೀತಿ ಹಾಳಾದ ಕೊಳವೆ ಬಗ್ಗೆ ತಕ್ಷಣ 
ದುರಸ್ತಿಗೊಳಸುವ ಕಾರ್ಯ ಕೈಗೆತ್ತಿಕೊಳ್ಳಲಾಗುತ್ತಿದೆ. ಬೇರೆ 
ಕಾಮಗಾರಿ ನಿರ್ವಹಿಸುವಾಗ ನೀರು ಕೊಳವೆ ಹಾಳು 
ಮಾಡದಂತೆ ಜಾರ್ರತೆ ವಹಿಸಲು ನಗರಸಭೆಯಿಂದ 
ಗುತಿಗೆದಾರರಿಗೆ ನೋಟೀಸ್‌ ಜಾರಿ ಮಾಡಲಾಗಿದೆ. 


ಇ) 


ಶೇ 24/7 ಯೋಜನೆ ಪ್ರಾರಂಭದಿಂದ 
ಇಲ್ಲಯವರೆಗೆ ಕುಡಿಯುವ ನೀರಿನ 
ಯೋಜನೆಗೆ ಎಷ್ಟು ಹಣ ಮಂಜೂರಾಗಿದೆ; 
ಮಂಜೂರಾಗಿದ್ದಲ್ಲ ಖರ್ಚು ಮಾಡಲಾದ 
ಹಣವೆಷ್ಟು? (ವರ್ಷವಾರು ವಿವರ ಸೀಡುವುದು) 


ಜದರ್‌ ನಗರದಲ್ಲ 24/7 ಕುಡಿಯುವ ನೀರಿನ 
ಯೋಜನೆಗೆ ಇದುವರೆಗೆ ರೂ.34. 12 ಕೋಟಗಳಕ ಹಣ 
ಮಂಜೂರಾಗಿರುತ್ತದೆ. ಸದರಿ ಕಾಮಗಾರಿಗೆ ಇದುವರೆಗೆ 
ಬರ್ಜಾಗಿರುವ ವರ್ಷವಾರು ವಿವರ ಈ ಕೆಳಕಂಡಂತಿರುತ್ತದೆ: 


ಖರ್ಚುಮಾಡಿದ ಮೊತ್ತ 
ವರ್ಷ a 
(ರೂ. ಕೋಟಗಳಕಲ) 

2೦15-16 10.98 
2016-17 8.73 
2017-18 7.00 
2018-19 3.70 
2೦19-2೦ 1.64 
ಒಟ್ಟು 32.05 


ಕಡತ ಸಂಖ್ಯೆ: ನಅಇ 86 ಪಿ.ಆರ್‌.ಜೆ ೨೦೭೦ 


XN 
ಲಕ. N ಸವರಾಜ) 


ನಗರಾಭವೃದ್ಧಿ ಸಚವರು. 


ಅನುಬಂಥ-1 


ಬೀದರ್‌ ನಗರದ 24/7 ಕುಡಿಯುವ ನೀರಿನ ಪೈಪ್‌ ಲೈನ್‌ ಹಾಗೂ ಮನೆ ಸಂಪರ್ಕ ವಾರ್ಡ್‌ವಾರು ವಿವರ 


ಕಸಂ. | ವಾರ್ಡ್‌ ಹೆಸರು] ವಾರ್ಡ್‌ '7ಳೊಳೆವ ಮಾರ್ಗ | ಮನೆ ಸೆಂಪರ್ಕ 
ಸಂಖ್ಯೆ | (ಮೀ) (ಸಂಖ್ಯೆ) 
1 ಉಸ್ಕಾನಿಂಯ ಮಸ್ಸಿದ್‌, ಅಸ್ತಾನ 1 | 3805.64 567 
ಗಲ್ಲಿ, ರಾವ್‌ ತಲೀಮ್‌ ಗಲ್ಲಿ 
BAL SS ಗ 
3 ಸೈವಾಡ ನಾ 4121.23 59 
SA i ES BS EE: 
4 ದತ್ತಾ ಗಲ್ಲಿ, ಬ್ರಾಹ್ಮನ್ಯಾಡಿ 5 200.00 368 
6 ಗೋಲೇಖಾಸಾ ಮತ್ತು 6 50.00 345 
ಪೋಲೀಸ್‌ ಸ್ಟೇಷನ್‌ | 
7 ಸಲೇಖಾನಾ ಬಾದಿ ಮೈದಾನ 7 A 107 
| ದುಲ್ಲನ್‌ ದರ್ವಾಜ RR TACT 720 1 
5 ರಾಮ್‌ ಮಂದರ್‌್‌ಮತ್ತುಗ 91090304 404 
ಪತಾನ್‌ ಗಲ್ಲಿ | 
5 ೀಮ್‌ ನಗರ್‌ 8666.16 1137 
1 Tಮಲ್ತಾನಿ ದರ್ಗಾ ಲಾರ್‌ Il 5189.35 763 
7 ಮದರ್ನ ಮೊಹ್ಮದ್‌ ಮುಲ್ತಾನಿ 329037 [5 
ಕಾಲೋನಿ | . 
13 ಠಾಂತಿ ಗೆಣೇರ್‌ ಮತ್ತು ಲೇಬರ್‌! 13 608.62 212 
ಕಾಲೋನಿ | 
14 ಲೇಬರ್‌ ಕಾಲೋನಿ | AIO | 451 
15 ಜೆಪಿನಗರ, ನೌದ್ದೇ 15 2467.25 832 
16 ಹೌಸಿಂಗ್‌ ಬೋರ್ಡ್‌ ಕಾಲೋನಿ _ 16 2121.22 | 482 
17 | ದುರುನಗರ್‌ ಮತ್ತವನ 4186.04 $44 
7 ಆಟೋನಗರ್‌ ಮ್ರು ಪ್ರತಾಪ್‌ - 3312.96 FEF: 
| | ನಗರ್‌ | | 
TTS PE CO EDT NS 
| | ಜ್ಯೋತಿ ಕಲೋನಿ | | 
5 Tನಾಜ ಯೋನಿ ಣೇ 2502 992 
| ನಗದ್ಗ್‌ ಮೋಹನ್‌ ಮಾರುಕಟ್ಟೆ | | 
| 4153.62 IA | 
| 2S 304 


ಕ್ರಸಂ ವಾರ್ಡ್‌ ಹೆಸರು ವಾರ್ಡ್‌ 1ಳೊಳೆವ ಮಾರ್ಗ | ಮನೆ'ಸಂಪರ್ಕ 
| ಸಂಖ್ಯ | (ಮಿ) (ಸಂಖ್ಯ) | 
2 ಟದ ಇದಾಗ್‌ 2338365 1693 
54 | ಬದಿ ಕಾಲೋನಿ 24 | 70248 CSC 

25 | ಬದ್ಯದನ್‌ ಇರಾನಿ ಕಾಲೋನಿ 35° 2706.11 58 

25 ಗಾಂಧಿ 'ಗುಂಜ್ಮ  ವಿದ್ಯಾನಗರ್‌| 2 | 2813.06 886 | 
ಕಾಲೋನಿ | | 
77 | ಬಸವನಗರ್‌ ಅಂಬೇಡ್ಕರ್‌ |] 889 | 
ಕಾಲೋನಿ | | | 
38 | ಜಂಗಲ್‌ ಕೋಹಿ SN EL 523 | 
25 'ಮದೂರ್‌ "ಹಳ್ಳಿ, `ಗಾಂಧಿನಗರ್‌ | SS TENS 2844 ] 
ಸಿಎಂಸಿ ಕಾಲೋನಿ | | 
ರ 7ಗುಂಪಾ ” a sa 30 024.27 1305 | 
WEIN | ಕಾಂಬರ್ವಾಡ ಹಳ್ಳಿ ji | w | 1460.86 404 | 
32" ಹಲದ್ಯೇರ್‌ ಲಾಲ್ಯಾಡಿ Wi 3041.78 [375 | 
33 ಅಬ್ದುಲ್‌ ಘಯಾಸ್‌ ದರ್ಗಾ | 3147.91 556 | 
34 | ಪಕ್ಕಲ್ಯಾಡ ಪೋಲೀಸ್‌ ಕ್ವಾಟ್ರಿರ್ಸ್‌ | 34 | 635.62 246 | 
35 ಮೆತಾಡಿಸ್ಟ್‌ ಚರ್ಚ್‌ | 35 206270 479 | 
ಮಂಗಲ್‌ಪೇಟ್‌ f | 
SN SN LN NLL. Was 


ಕಾಂರ್ಯ ವ್ಯವಸ್ಥಾ; ಪಕರು 
(ಎನ್‌ಕೆಯುಎಸ್‌ಐಬಪಿ) 


ವ್ಯವಸ್ಥಾಪಕ ನಿರ್ದೇಶಕರು 
ನೆಯುಐಡಿಎಫ್‌ಗಿ 


